rN 


ಕರ್ನಾಟಿಕ ವಿಧಾನ ಪರಿಷತ್ತು 


01. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ : 


02. ಸದಸ್ಯರ ಹೆಸರು 
03. ಉತ್ತರಿಸಬೇಕಾದ ದಿನಾ೦ಕ 
04. ಉತ್ತರಿಸಬೇಕಾದ ಸಚಿವರು 


(46) 123 
ಶ್ರೀ ಎನ್‌.ಎಸ್‌. ಬೋಸರಾಜ್‌ 


02-03-2020. 
ವೈದ್ಯಕೀಯ ಶಿಕ್ಷಣ ಸಚಿವರು 


ಕ್ರ. 


ಈ 


ಸುಲ. 


ಪ್ರಶ್ನೆಗಳು 


ಉತ್ತರಗಳು 


(ಅ). 


ರಾಯಚೂರಿನಲ್ಲಿರುವ  ರಿಮ್ಸ್‌ ಮೆಡಿಕಲ್‌ 
ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ 
ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ? ಆಸ್ಪತ್ರೆಯಲ್ಲಿ ಪ್ರಸ್ತುತ 
ಇರುವ ಹಾಸಿಗೆಗಳ ಸಂಖ್ಯೆ ಎಷ್ಟು ? 


"ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ | 
590 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. 
ಇದಕ್ಕೆ ಹೊಂದಿಕೊಂಡಿರುವ ಬೋಧಕ 
ಆಸ್ಪತ್ರೆಯು 650 ಹಾಸಿಗೆಗಳ ಸಾಮರ್ಥ್ಯವನ್ನು 
ಹೊಂದಿರುತ್ತದೆ. 


(ಆ). 


ಸದರಿ ಅಸ್ಪತ್ರೆಯಲ್ಲಿ ಖಾಲಿ ಇರುವ ವೈದ್ಯರ 
ಹುದ್ದೆಗಳ ಸಂಖ್ಯೆ ಎಷ್ಟು? 


ರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ 
ಒಟ್ಟು 18 ವೈದ್ಯರ ಹುದ್ದೆಗಳು ಖಾಲಿ ಇರುತ್ತವೆ 


(ಇ). 


ರಾಯಚೂರಿನಲ್ಲಿರುವ ರಾಜೀವ್‌ಗಾಂಧಿ: ಸೂಪರ್‌ 
ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಂಗಣದಲ್ಲಿ ಸ್ವಚ್ಛತೆ 
ಕಾಪಾಡಲು ಹಾಗೂ ಪ್ರಾಂಗಣದಲ್ಲಿ ದೀಪಗಳನ್ನು 
ಅಳವಡಿಸಲು ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು ? 


ರಾಜೀವ್‌ ಗಾಂಧಿ ಸೂಪರ್‌ ಸ್ಪೆಷಾಲಿಟಿ ಆಸ್ಪತ್ರೆಯ 
ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಲು 
ಹೊರಗುತ್ತಿಗೆ ಆಧಾರದಲ್ಲಿ ಸ್ವಚ್ಛತಾ ಸಿಬ್ಬಂದಿಗಳನ್ನು 
ಸೇಮಕ . ಮಾಡಲಾಗಿರುತ್ತದೆ ಹಾಗೂ ಅಸ್ಪತ್ರೆ 
ಆವರಣದಲ್ಲಿ ಬೀದಿ ದೀಪಗಳನ್ನು ಅಳವಡಿಸುವ 
ಸಂಬಂಧ ಟೆಂಡರ್‌ ಪ್ರಕ್ರಿಯೆ ಜಾರಿಯಲ್ಲಿರುತ್ತದೆ. 


ಸಂಖ್ಯೆ: ಎ೦ಂಇಡಿ 19 ಎಂಎಂಇ 2020 


ವೈದ್ಯಕೀಯ ಶಿಕ್ಷಣ ಸಚಿವರು 


